ಓಗ./50-0೧0/2515///೧೧-417/2006-2008 





ಕರ್ನಾಟಕ ರಾ ರಾಜ್ಯಪತ್ರ 5 


ಅಧಿಕೃತವಾಗಿ ಪ್ರಕಟಿಸಲಾದುದು 





ಸಂಪುಟ ೧೪೨ 


ಬೆಂಗಳೂರು, ಗುರುವಾರ, ಆಗಸ್ಟ್‌ ೯, ೨೦೦೭ (ಶ್ರಾವಣ, ೧೮ ಶಕ ವರ್ಷ ೧೯೨೯) 





ಸಂಚಿಕೆ ೩೨ 


ಭಾಗ-೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಭೂಸ್ವಾಧೀನ ಕಾಯ್ದೆ ಕಲಂ 6ರ ಅನ್ವಯ ಘೋಷಣೆ 
ಕ್ರಮಾಂಕ: ಕಂ.ಇ. 30, ಎಕ್ಕೂಜಿಆರ್‌. ಭೂಸ್ವಾಗ್ರಾ. 05, ದಿನಾಂಕ:4ನೇ ಜೂನ್‌, 2007 
ಕರ್ನಾಟಕ ರಾಜ್ಯಪತ್ರ ದಿನಾಂಕ ಗುರುವಾರ ಆಗಸ್ಟ್‌ 10, 2006ರ ಭಾಗ-6ರಲ್ಲಿ ಪಿ.ಆರ್‌. ನಂ.240ರಲ್ಲಿ ಭೂಸ್ವಾಧೀನ 


ಕಾಯಿದೆ ಕಲಂ 6ರ ಅನ್ವಯ ಘೋಷಣೆ ಪ್ರಕಟಣೆಯಾಗಿದ್ದು, ಇದರಲ್ಲಿ ಎರಡು ಸರ್ವೆ ನಂಬರುಗಳನ್ನು ಮುದ್ರಿಸದೇ 
ಸರ್ವೆ ನಂಬರುಗಳನ್ನು ಸೇರಿಸಿಕೊಂಡು 


ಕೈಬಿಟ್ಟಿದ್ದುರಿಂದ ಈಗ ಕೋಟೆಕೊಪ್ಪ ಗ್ರಾಮದ ಕಲಂ ನಲ್ಲಿ ಈ ಕೆಳಕಂಡ ಎರಡು 
ಓದಿಕೊಳ್ಳತಕ್ಕದ್ದು. 
ಬಸ್‌ 
ಅನುಸೂಚಿ 


ಜಿಲ್ಲೆ: ಬೆ೦ಗಳೂರು ಗ್ರಾಮಾಂತರ ತಾಲ್ತೂಕು: ಕನಕಪುರ 





























ಹೋಬಳಿ: ಉಯ್ಯಂಬಳ್ಳಿ ಗ್ರಾಮ: ಕೋಟೆಕೊಪ್ಪ 
ಕ್ರಮ ಖಾತೆದಾರರ ಮತ್ತು ಅನುಭವದಾರರ ಹೆಸರು ತರಹೆ ಸರ್ವೆ ವಿಸ್ತೀರ್ಣ 
ಸಂಖ್ಯೆ ನಂಬರ್‌ ಎ.ಗು೦. 
1 2 3 4 5 
ly ದೇವಮ್ಮ ಕೋಂ ದೊಡ್ಡ ಮರಿಗೌಡ, ದೊಡ್ಡಮರಿಗೌಡ ಖಿಷ್ಠಿ 128:6 0-03 
ಬಿನ್‌ ಕಾಳಮರಿಗೌಡ. 
2. | ಚನ್ನೇಗೌಡ ಬಿನ್‌ ದೊಡ್ಡ ಚನ್ನೇಗೌಡ ಖುಷ್ಕಿ 148:2 0-02 








ಪಿ.ಆರ್‌. 265 


ಭೂಸ್ವಾಧೀನ ಕಾಯ್ದೆ 


ರಾಮನಗರ೦ ಉಪವಿಭಾಗ, 


ವಿಶೇಷ ಭೂಸ್ವಾಧೀನಾಧಿಕಾರಿ, 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 


1894 (ಸೆಂಟ್ರಲ್‌ ಕಾಯಿದೆ 


ಪ್ರಕರಣದ ಸಂಖ್ಯೆ: ಎಲ್‌ಎಕ್ಯೂಎಸ್‌ಆರ್‌:8/ 07-08, ದಿನಾಂಕ:12ನೇ ಜುಲೈ, 2007 
1894) ರಂತೆ ವಿಧಿ 41)ರ ಅಧಿಸೂಚನೆ 


ರಾಮನಗರಂ. 


ತ್‌ 2 
ಸಂಖ್ಯೆ: 


ಎಲ್‌ಎಕ್ಯೂಎಸ್‌ ಆರ್‌ 167: 2005-06 ದಿನಾಂಕ:03.01.2006 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು 
ಏನೂಂಸಿನ: ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ:02.03.2006ರಂದು ಕರ್ನಾಟಕ ರಾಜ್ಯಪತ್ರದ ಪುಟ 107 
ರಿಂದ 110 ವರೆಗೆ ಭಾಗ-6 ರಲ್ಲಿ ಬೊಮ್ಮೇನಹಳ್ಳಿ, ತಾಳಕೆರೆ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ 
ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 


(೬೭೩) 


೬೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೯, ೨೦೦೭ ಭಾಗ-೬ 






























































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ಮಾಯಸಂದ್ರ, ಗ್ರಾಮ: ಬೊಮ್ಮೇನಹಳ್ಳಿ, 
ಕಸಬ ತಾಳಕೆರೆ 
ಕ್ರಮ 4(1) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸಂಖ್ಯೆ ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
12 151:2 ಖುಷ್ಟಿ 0-09 151:2 ಖುಷ್ಟಿ 0-07 
ತಾಳಕೆರೆ 
27 56:1 ಖುಷ್ಟಿ 0-03 56:1 ಮುಷ್ತಿ 0-01 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌. 257 ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌:9/ 07-08, ದಿನಾಂಕ:12ನೇ ಜುಲೈ, 2007 
ಭೂಸ್ವಾಧೀನ ಕಾಯ್ದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 40ರ ಅಧಿಸೂಚನೆ ಸಂಖ್ಯೆ: 
ಎಲ್‌ಎಕ್ಯೂಎಸ್‌ಆರ್‌ 176: 2005-06 ದಿನಾಂಕ:16.03.2006 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು 
ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ:30.03.2006ರಂದು ಕರ್ನಾಟಕ ರಾಜ್ಯಪತ್ರದ ಪುಟ 151 
ರಿಂದ 152 ವರೆಗೆ ಭಾಗ-6 ರಲ್ಲಿ ತಾಳಕೆರೆ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ 
ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 



























































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ಕಸಬ ಗ್ರಾಮ: ತಾಳಕೆರೆ 
ಕ್ರಮ 4(1) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸಂಖ್ಯೆ ಸ.ನಂ. ತರಹೆ ವಿಸ್ನೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
1 157 ಖುಷ್ಟಿ 1-00 157:1 ಖುಷ್ಟಿ 0-28 
2 (17 ಖುಷ್ಟಿ 0-03 177 ಖುಷ್ಟಿ 0-02'/4 
5 195/4 ಮುಷ್ತಿ 0-15 195/4 ಖುಷ್ಟಿ 0-06 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌. 258 ತುಮಕೂರು ಜಿಲ್ಲೆ, ತುಮಕೂರು. 


ಉಪವಿಭಾಗಾಧಿಕಾರಿಗಳವರ ಕಛೇರಿ ಹಾಗೂ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, ಚಿತ್ರದುರ್ಗ 
ಉಪವಿಭಾಗ, ಚಿತ್ರದುರ್ಗ 
ಭೂಸ್ವಾಧೀನ ಅಧಿನಿಯಮ 1894ರ ಕಲ೦ 16(2)ರ ಅನ್ವಯ ಅಧಿಸೂಚನೆ 
ನಂ. ಎಲ್‌ಎಕ್ಯೂ:ಎಸ್‌ಆರ್‌:1: 2005-06, ದಿನಾ೦ಕ:28ನೇ ಜುಲೈ, 2007 
ರಾಜ್ಯ ಸರ್ಕಾರದ ಕರ್ನಾಟಕ ಅಧಿನಿಯಮ 17/1961ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1994 
ರನ್ವಯ ಕಲಂ 16ರ ಉಪ ಪ್ರಕರಣ (2)ರ ಮೇರೆಗೆ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನುಗಳನ್ನು 
ಸಾರ್ವಜನಿಕರ ಉದ್ದೇಶಕ್ಕಾಗಿ ಅಂದರೆ ಕರ್ನಾಟಕ ರಾಜ್ಯ ಹೆದ್ದಾರಿ ಅಗಲೀಕರಿಸಿ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕಾಗಿ 
ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16ರ ಉಪಪ್ರಕರಣ («1ರಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎಂದು 
ಸಾರ್ವಜನಿಕರ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ಪ್ರಕಟಿಸಲಾಗಿದೆ. 





















































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೯, ೨೦೦೭ ೬೭೫ 
ಅನುಸೂಚಿ 
ಜಿಲ್ಲೆ: ಚಿತ್ರದುರ್ಗ ತಾಲ್ಲೂಕು: ಮೊಳಕಾಲ್ಮೂರು ಹೋಬಳಿ: ಕಸಬಾ ಗ್ರಾಮ: ಹಾನಗಲ್ಲು 
ಕ್ರ.ಸಂ. ಸ.ನಂ. ಜಮೀನಿನ ತರಹೆಯ ವಿವರ ವಿಸ್ತೀರ್ಣ (ಎ-ಗು) ವಶಪಡಿಸಿಕೊಂಡ 
ದಿನಾಂಕ 

1, 21 ಖುಷ್ಟಿ 0.10 11.02.2005 

2 90 ಮುಷ್ತಿ 0.01 11.02.2005 

3. 114 ಖುಷ್ಟಿ 0.04 11.02.2005 
ಉಪವಿಭಾಗಾಧಿಕಾರಿ ಮತ್ತು ಭೂಸ್ವಾಧೀನಾಧಿಕಾರಿ, 

ಪಿ.ಆರ್‌. 273 ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ. 


ಉಪವಿಭಾಗಾಧಿಕಾರಿಗಳವರ ಕಛೇರಿ ಹಾಗೂ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, ಚಿತ್ರದುರ್ಗ 
ಉಪವಿಭಾಗ, ಚಿತ್ರದುರ್ಗ 
ಭೂಸ್ವಾಧೀನ ಅಧಿನಿಯಮ 1894ರ ಕಲ೦ 16(2)ರ ಅನ್ವಯ ಅಧಿಸೂಚನೆ 
ನಂ. ಎಲ್‌ಎಕ್ಯೂ.ಎಸ್‌ಆರ್‌:1: 2005-06, ದಿನಾ೦ಕ:28ನೇ ಜುಲೈ, 2007 
ರಾಜ್ಯ ಸರ್ಕಾರದ ಕರ್ನಾಟಕ ಅಧಿನಿಯಮ 17/1961ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1994 
ರನ್ವಯ ಕಲಂ 16ರ ಉಪ ಪ್ರಕರಣ (2)ರ ಮೇರೆಗೆ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನುಗಳನ್ನು 
ಸಾರ್ವಜನಿಕರ ಉದ್ದೇಶಕ್ಕಾಗಿ ಅಂದರೆ ಕರ್ನಾಟಕ ರಾಜ್ಯ ಹೆದ್ದಾರಿಯನ್ನು ಅಗಲೀಕರಿಸಿ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕಾಗಿ 
ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16ರ ಉಪಪ್ರಕರಣ («1ರಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎಂದು 
ಸಾರ್ವಜನಿಕರ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ಪ್ರಕಟಿಸಲಾಗಿದೆ. 






































ಅನುಸೂಚಿ 
ಜಿಲ್ಲೆ: ಚಿತ್ರದುರ್ಗ ತಾಲ್ಲೂಕು: ಚಳ್ಳಗೆರೆ ಹೋಬಳಿ: ತಳಕು ಗ್ರಾಮ: ಹಿರೇಹಳ್ಳಿ 
ಕ್ರ.ಸಂ. ಸ.ನಂ. ಜಮೀನಿನ ತರಹೆಯ ವಿವರ | ವಿಸ್ತೀರ್ಣ (ಎ-ಗು) | ವಶಪಡಿಸಿಕೊಂಡ ದಿನಾಂಕ 
1. 308:3ಎ ಖುಷ್ಟಿ 0.01 06.01.2005 
ಉಪವಿಭಾಗಾಧಿಕಾರಿ ಮತ್ತು ಭೂಸ್ವಾಧೀನಾಧಿಕಾರಿ, 
ಪಿ.ಆರ್‌. 274 ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ. 
ಎಶೇಷ ಭೂಸ್ವಾಧೀನಾಧಿಕಾರಿಗಳು ಕಾರ್ಯಾಲಯ, ಕೊಟ್ಟೂರು-ಹರಿಹರ ರೈಲ್ವೇ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ, 


ಹರಪನಹಳ್ಳಿ 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆ 1894ರ ಕಲಂ 17(4) ರಡಿ (ಕಲಂ 16(2)ರಲ್ಲಿ ಓದಲಾದಂತೆ) ಅಧಿಸೂಚನೆ 
ನಂ. ಕಂ.ವಿಭೂಸ್ವಾಅ: ಕೊ-ಹ ರೈಲ್ವೆ: ಸಿಆರ್‌/01/ 2005-06, ದಿನಾಂಕ:3ನೇ ಆಗಸ್ಟ್‌, 2007 
ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ 16ರಲ್ಲಿ ತಿದ್ದುಪಡಿಯಾದ 
1894ನೇ ಸಾಲಿನ ಭೂ ಸಂಗ್ರಹಣ ಅಧಿನಿಯಮದ (1894ರ ಸಾಲಿನ ಕೇಂದ್ರ ಅಧಿನಿಯಮ 1ರ ಪ್ರಕರಣ 16(2)ರ ಮೇರೆಗೆ 
ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು- 
ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. ಹಾಗೂ ನೈರುತ್ಯ ರೈಲ್ವೆ ಇಲಾಖೆ ಪರವಾಗಿ ಭೂಸ್ವಾಧೀನ 
ಪಡಿಸಲಾಗಿದೆ. 
































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಿಹರ ಹೋಬಳಿ: ಕಸಬಾ ಗ್ರಾಮ: ಅಮರಾವತಿ 
ಕ್ರ.ಸಂ. ಸ.ನಂ. ತರಹೆ ವಿಸ್ತೀರ್ಣ ಆಕಾರ ರೂ.ಪೈ. ವಶಪಡಿಸಿಕೊಂಡ 
ಎಕರೆ-ಗುಂಟೆ ದಿನಾಂಕ 
1 2 3 4 5 6 
1, 24/3ಬಿ ಪೈಕಿ ಖುಷ್ಟಿ 0-24 1-30 12.04.2006 
2. 25/3 ಪೈಕಿ ಖುಷ್ಟಿ 1-6 3-16 12.04.2006 
3. 27/3 ಪೈಕಿ ಮುಷ್ತಿ 0-21 1-20 12.04.2006 
4. 28/2 ಪೈಕಿ ಖುಷ್ಟಿ 0-20 1-17 12.04.2006 


























೬೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೯, ೨೦೦೭ ಭಾಗ-೬ 


















































1 2 3 4 5 6 
29/3 ಪೈಕಿ ಖುಷ್ಕಿ 0-17 1-14 12.04.2006 
6 |33ಪೈಕಿ ಖುಷ್ಕಿ 1-19 12.04.2006 
ಖ(೨) 0-05 
ಒ-1-14 0-93 
71 [34/ ಪೈಕಿ ಖುಷ್ಕಿ 0-04 0-15 12.04.2006 
340 ಪೈಕಿ ಖುಷ್ಕಿ 0-38 1-40 12.04.2006 
9 1|35ಪೈಕಿ ಖುಷ್ಕಿ 1-34 12.04.2006 
ಖ(-)0-02 
110 0-94 
10. |41/2 ಪೈಕಿ ಖುಷ್ಮಿ 0-18 0-40 12.04.2006 
1. |41/ ಪೈಕಿ ಖುಷಿ 0-23 0-52 12.04.2006 





ಕೆ.ಎಸ್‌. ಲತಾಕುಮಾರಿ 
ವಿಶೇಷ ಭೂಸ್ವಾಧೀನಾಧಿಕಾರಿ (ಅ. ಪ್ರಭಾರ), 
ಪಿ.ಆರ್‌. 281 ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ 
ನಿರ್ಮಾಣ ಯೋಜನೆ, ಹರಪನಹಳ್ಳಿ. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾವಲಯ, ತುಮಕೂರು 
ಭೂ ಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನ್ವಯ ಅಧಿಸೂಚನೆ 

ಪ್ರಕರಣ ಸಂಖ್ಯೆ: ಎಸ್‌ಎಲ್‌ಎಒ/ ಎಸ್‌ಆರ್‌ (ತು) 8/ 89-90, ದಿನಾಂಕ:23ನೇ ಜುಲೈ, 2007 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ 17ರಲ್ಲಿ ತಿದ್ದುಪಡಿಯಾದ 
1894ನೇ ಸಾಲಿನ ಭೂಸಂಗ್ರಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1 ರ ಪ್ರಕರಣ 16(2) ರ ಮೇರೆಗೆ 
ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ 
ನಾಲಾ ಯೋಜನೆ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ನೀರಾವರಿ ಇಲಾಖೆ ರವರಿಗೆ ವಹಿಸಿಕೊಡಲಾಗಿದೆ 
ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 












































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ನಿಟ್ಟೂರು ಗ್ರಾಮ: ಕಳಸನಹಳ್ಳಿ 
ಕ್ರ.ಸಂ. ಸ.ನಂ. ತರಹೆ ವಿಸ್ತೀರ್ಣ ಆಕಾರ ರೂ.ಪೈ. ವಶಪಡಿಸಿಕೊಂಡ 
ಎಕರೆ-ಗುಂಟೆ ದಿನಾಂಕ 
1 2 3 4 ಶಿ 6 
1, 24/4 ಖುಷ್ಟಿ 1-16 1-82 17.08.1989 
2 25/2 ಖುಷ್ಟಿ 2-18 3-19 17.08.1989 
3. 26/3 ಭಾಗಾಯ್ತು 2-08 2-20 17.07.1989 
0-12 1-13 
4. 26/2 ಖುಷ್ಟಿ 0-18 0-45 17.07.1989 
1/1 ಮುಷ್ಠಿ 0-24 0-90 17.07.1989 
ಭಾಗಾಯ್ತು 0-07 0-76 
6. 1/0 ಮುಷ್ಠಿ 0-16 0-60 17.07.1989 
ಭಾಗಾಯ್ತು 0-08 0-87 
7, 1/9 ಖುಷ್ಟಿ 0-03 0-11 17.07.1989 
ಭಾಗಾಯ್ತು 1-15 5-094 
8. 1/2 ಮುಷ್ಠಿ 0-37 1-40 17.07.1989 
ಭಾಗಾಯ್ತು 0-08 0-87 














































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೯, ೨೦೦೭ ೬೭೭ 
1 2 3 4 5 6 

9. 1/6 ಮುಷ್ಠಿ 0-09 0-45 17.07.1989 
ಭಾಗಾಯ್ತು 0-27 2-92 

10. 36 ಖುಷ್ಟಿ 1-04 1-98 17.07.1989 

Il. 35 ಮುಷ್ಠಿ 0-36 1-62 17.07.1989 

12. 37 ಖುಷ್ಟಿ 0-12 0-42 17.07.1989 

13. 31 ಮುಷ್ತಿ 0-02 0-09 17.07.1989 

14. 32 ಖುಷ್ಟಿ 1-01 1-84 17.07.1989 

15. 27 ಮುಷ್ಠಿ 0-01 0-04 17.07.1989 

16. 28 ಮುಷ್ತಿ 0-07 0-25 17.07.1989 

17. 29 ಖುಷ್ಟಿ 0-15 0-70 15.08.1989 

18. 33 ಖುಷ್ಟಿ 0-20 0-90 15.08.1989 

19. 34 ಮುಷ್ಠಿ 1-17 2-57 15.08.1989 

20. 3/ ತರಿ 0-11 1-09 15.08.1989 

21. 3/2 ತರಿ 0-14 2-16 15.08.1989 
ಭಾಗಾಯು 0-01 0-05 

22. 3/3 ಖುಷ್ಟಿ 0-02 0-09 15.08.1989 
ತರಿ 0-11 2-62 

23. 3/5 ತರಿ 0-04 0-18 15.08.1989 

24. 3/4ಎ ತರಿ 0-08 1-23 15.08.1989 

25. 3/6 ಮುಷ್ಠಿ 0-02 0-09 15.08.1989 
ತರಿ 0-10 1-54 

26. 3/7 ಖುಷ್ಟಿ 0-02 0-09 15.08.1989 
ತರಿ 0-12 1-85 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 

ಪಿ.ಆರ್‌. 260 ಹೇಮಾವತಿ ನಾಲಾವಲಯ, ತುಮಕೂರು. 


ತಿದ್ದುಪಡಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಎಲ್‌ಎಕ್ಕೂ/ ಎಸ್‌ಆರ್‌ 10/ 07-08, ದಿನಾಂಕ:20ನೇ ಜುಲೈ, 2007 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 


ಭೂ ಸ್ವಾಧೀನ ಕಾಯ್ದೆ 1894 (ಸೆಂಟ್ರಲ್‌ ಕಾಯಿದೆ 1894)ರಂತೆ ವಿಧಿ 4(1)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಯೂ/ 


ಎಸ್‌ಆರ್‌/ 21/ 2006-07, ದಿನಾ೦ಕ:26.07.2006 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ:24.08.2006ರಂದು ಕರ್ನಾಟಕ ರಾಜ್ಯಪತ್ರದ ಪುಟ ಸಂಖ್ಯೆ: 396 
ರಿಂದ 404 ರವರೆಗೆ ಭಾಗ-6 ರಲ್ಲಿ ಚಿಕ್ಕೋನಹಳ್ಳಿ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. 
ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 












































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಕಸಬಾ ಗ್ರಾಮ: ಚಿಕ್ಕೋನಹಳ್ಳಿ 
ಕ್ರ. 4(1) 4(1)ರಂತೆ ಪ್ರಕಟವಾಗಿರುವುದು 4(1)ಗೆ 
ಸಂ. ಕ್ರ.ಸ. ತಿದ್ದುಪಡಿಯಾಗಿರುವುದು 
ಸ.ನಂ. ಖಾತೆದಾರರ/ ಸ.ನಂ ಖಾತೆದಾರರ/ 
ಹಿಡುವಳಿದಾರರ ಹೆಸರು ಹಿಡುವಳಿದಾರರ ಹೆಸರು 
1 2 3 4 5 6 
1. 11 163/1 ಲಕ್ಷ್ಮಮ್ಮ ಕೋಂ 163/1 ಕರೆಹನುಮಯ್ಯ ಬಿನ್‌ 
ಕರೆಹನುಮಯ್ಯ ದಾಸಪ್ಪ, ಹನುಮಂತಯ್ಯ 
ಬಿನ್‌ ದಾಸಪ. 








ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೯, ೨೦೦೭ 


ಭಾಗ-೬ 












































೬೭೮ 
1 2 3 4 5 6 
2 18 112/ಬಿ ಲಕ್ಷ್ಮಮ್ಮ ಬಿನ್‌ ಕೆಂಪಮ್ಮ 112/ಬಿ ಕರೆಹನುಮಯ್ಯ ಬಿನ್‌ 
ಸಾಕುಮಗ ನರಸಯ್ಯ ಲೇಟ್‌ ದಾಸಪ್ಪ 
3, 22 114/7 ಕೆಂಪಮ್ಮನ ಸಾಕುಮಗ 114/7 ಕರೆಹನುಮಯ್ಯ ಬಿನ್‌ 
ನರಸಯ್ಯ ಲೇಟ್‌ ದಾಸಪ್ಪ 
4 25 115/ಎ ರಂಗಯ್ಯ ಬಿನ್‌ ರಂಗಯ್ಯ 115/ಎ ಕರೆಹನುಮಯ್ಯ ಬಿನ್‌ 
ಹನುಮಂತಯ್ಯ ಬಿನ್‌ ಲೇಟ್‌ ದಾಸಪ್ಪ 
ಹನುಮಯ್ಯ 
5 ೨2 41 ಖುಷ್ಕಿ | ಜಿ.ಎನ್‌. ಸುಧಾ ಬಿನ್‌ 41/2ಎ ಮುಷ್ಠಿ ಜಿ.ಕೆ. ರುದ್ರಯ್ಯ ಬಿನ್‌ 
ವಿಸ್ತೀರ್ಣ | ಸಿ.ವಿ. ಚಂದಪ್ಪ, ಜಿ.ಎಸ್‌. | ವಿಸ್ತೀರ್ಣ 0-02 ಗುಂಟೆ | ಚನ್ನಬಸವಯ್ಯ 
0-05 ಪುಷ್ಪಲತಾ ಬಿನ್‌ ಸಿ.ವಿ. 41/2ಬಿ ಮುಷ್ಠಿ ಜಿ.ಹೆಚ್‌. ರಾಮಯ್ಯ 
ಗುಂಟೆ | ಚಂದ್ರಪ್ಪ ಜಿ.ಪಿ.ಬಸಮ್ಮ | ವಿಸ್ತೀರ್ಣ 0-3 ಗುಂಟೆ | ಬಿನ್‌ ಜಿ.ಎ. ಹುಚ್ಚಪ್ಪ 
ಕೋಂ ಮಹದೇವಪ್ಪ ಜಿ.ಹೆಚ್‌. ಕೃಷ್ಣಪ್ಪ ಬಿನ್‌ 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 262 ಹೇಮಾವತಿ ನಾಲಾವಲಯ, ತುಮಕೂರು. 


ರಿಂದ 


404 ರವರೆಗೆ ಭಾಗ-6 
ಭೂಸ್ವಾಧೀನಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. 


ರದ್ಧಿಯಾತಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಎಲ್‌ಎಕ್ಕೂ/ ಎಸ್‌ಆರ್‌ 10/ 07-08, ದಿನಾ೦ಕ:20ನೇ ಜುಲೈ, 2007 

ಭೂಸ್ವಾಧೀನ ಕಾಯ್ದೆ 1894 (ಸೆಂಟ್ರಲ್‌ ಕಾಯಿದೆ 1894)ರಂತೆ ವಿಧಿ 40ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಯೂ/ 

ಎಸ್‌ಆರ್‌/ 21/ 2006-07, ದಿನಾ೦ಕ:26.07.2006 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ 

ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ:24.08.2006ರಂದು ಕರ್ನಾಟಕ ರಾಜ್ಯಪತ್ರದ ಪುಟ ಸಂಖ್ಯೆ: 396 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 


ರಲ್ಲಿ ಚಿಕ್ಕೋನಹಳ್ಳಿ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ 
ಆದರೆ ಈ ಗ್ರಾಮದ ಬಾಬ್ತು ಜ೦ಟಿ ಮೋಜಣಿ ಕಾರ್ಯ ಪೂರೈಸಿದಾಗ 


ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರುಗಳ ಬಾಬ್ತು ಕಲಂ 4(1)ರಂತೆ ಪ್ರಕಟಿಸಲಾದ ವಿಸ್ತೀರ್ಣಕ್ಕಿಂತ 
ಕಡಿಮೆ ವಿಸ್ತೀರ್ಣ ಭೂಸ್ವಾಧೀನಕ್ಕೆ ಒಳಪಡುವುದೆಂದು ಕಂಡು ಬಂದಿರುವುದರಿಂದ ಕಲಂ 4(1ರಲ್ಲಿ ಹೆಚ್ಚುವರಿಯಾಗಿ 
ಪ್ರಕಟವಾಗಿದ್ದ ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 















































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ತೂಕು: ಗುಬ್ಬಿ ಹೋಬಳಿ: ಕಸಬಾ ಗ್ರಾಮ: ಚಿಕ್ಕೋನಹಳ್ಳಿ 
ಕ್ರ. 4(1) ಹಿಡುವಳಿದಾರರ ಹೆಸರುಗಳು ಸ.ನಂ. ತರಹೆ ಭೂಸ್ವಾಧೀನಕ್ಕೊಳಪಡುವ 
ಸಂ. ಕ್ರ.ಸ. ಕಡಿಮೆಯಾದ ವಿಸ್ತೀರ್ಣ 
ಎ-ಗುಂ 
1 2 3 4 5 6 
44 ಹುಚ್ಚಯ್ಯ ಬಿನ್‌ | 99/2 ಖುಷ್ಟಿ 0-02 
ಅಂತೂರಯ್ಯ 
2 46 ರುದ್ರಯ್ಯ ಬಿನ್‌ ನರಸಮ್ಮ 97/2 ಖುಷ್ಟಿ 0-01 
ಒಟ್ಟು 0-03 





. 263 


ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ಹೇಮಾವತಿ ನಾಲಾವಲಯ, ತುಮಕೂರು. 








ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೯, ೨೦೦೭ ೬೭೯ 








ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂಸ್ವಾಧೀನ ಕಾಯ್ದೆಯ ಕಲಂ. 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂಸಿ.ಆರ್‌-8/2007-08, ದಿನಾಂಕ: 11ನೇ ಜುಲೈ 2007 

ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆ ಉಪ ಕಾಲುವೆಯನ್ನು ನಿರ್ಮಿಸಲು 
ಅಗತ್ಯವಾಗಿದೆ ಎಂದು ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ 
ಅಧಿನಿಯಮ ಸಂಖ್ಯೆ 1894ರ 1) ರ 4ನೇ ಪ್ರಕರಣದ ಉಪ ಬಂಧಗಳ ಮೇರೆಗೆ ಅನುಸಾರವಾಗಿ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ 
ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 4ನೇ ಪ್ರಕರಣದ (2)ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 

ಸದರಿ "೬ಧಿನಿಯಮದ 17ನೇ ಪ್ರಕರಣದ “1 ಮತ್ತು (4)ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ 
ದೃಷ್ಟಿಯಿಂದ ಸದರಿ ಅಧಿನಿಯಮದ 5ಎ ಪ್ರಕರಣದ ಉಪ "ಬಂಧಗಳು, ಕಳಗೆ ನಿರ್ಧಿಷ್ಟಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ 
ಸಕೆಖ್ಯೆ ಕಂಇ 31 ಭೂಸ್ವಾಳ 2002 ದಿ.4-6-2002) 

ಸದರಿ ಭೂಮಿಗಳ ಅರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಉಂಟು 
ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ "ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ 
ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ರವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ." ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ 
ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವ ದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ 
ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ "7ನೇ ಸಿಂಡದ (ಉಪ ಪ್ರಕರಣದ) 
ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 















































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹೊನ್ನಾಳಿ ಹೋಬಳಿ: ಗೋವಿನಕೋವಿ-1 ಗ್ರಾಮ: ಅಕ್ಕತಂಗೇರಕಟ್ಟೆ 
ಶ್ರ ಖಾತೆದಾರರ ಹೆಸರು ಅನುಭವದಾರರ | ಸ. ನಂ. ತರಹೆ ಚೆಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ 
ಸಂ. ಹೆಸರು ವಿವರ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ. ಪೈ. 
1 2 3 4 5 6 7 8 9 10 1] 
1. ಹಾಲಮ್ಮ ಕೋಂ ನಿಂಗಪ್ಪ ಸ್ಪಂತ 20/ಬಿ ಖುಷಿ 20/ಎ 25 20/ಬಿ 21 0-05 0-12 
2. |ಮಲ್ಲಿಕಪ ಬಿನ್‌ ಹನುಮಂತಪ್ಪ ಸ್ವಂತ 254 | ಖುಷಿ 25/6 25/4 25/4 ಚಾನಲ್‌ 1-20 1-40 
3. |ಡಿ.ಜಿ. ನಾಗರಾಜ ಬಿನ್‌ ಡಿ.ಜಿ. ಪರಮೇಶ್ಲರಪ ಸ್ವಂತ 256ಎ | ಖುಷ್ತಿ | 25/ಬಿ 25/6 256ಎ | ಚಾನಲ್‌ 0-04 0-09 
4. |ಡಿ.ಜಿ. ನಾಗರಾಜ ಬಿನ್‌ ಡಿ.ಜಿ. ಪರಮೇಶ್ಲರಪ ಸ್ವಂತ 25/5ಬಿ | ಖುಷ್ತಿ 20 25/5ಎ | 25ನರಬಿ | ಚಾನಲ್‌ 0-09 0-21 
nf ಚಂದಪ್ಪ ಬಿನ್‌ ಬಸಪ ಸ್ವಂತ 26/2 ಖುಷ್ಟಿ 2] 26/2 26/2 26/2 0-17 0-33 
26/2 25 
6. ಮಂಜಪ ಬಿನ್‌ ಹಾಲಪ, ಸ್ಪಂತ 27 ಖುಷ್ತಿ 28 26 27 27 0-21 0-49 





























































































































೬೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೯, ೨೦೦೭ ಭಾಗ-೬ 
1 2 3 4 5 6 J 8 9 10 11 
7. 1 ಹೆಚ್‌. ಚನ್ನಪ್ಪ ಬಿನ್‌ ರೇವಪ್ಪ ಸ್ವಂತ 28 ಮುಷ್ಕಿ 29 27 28 28 0-03 0-07 

2) ಓಂಕಾರಪ್ಪ. ಬಿನ್‌ ನಂದ್ಯಪ್ಪ 28 29 27 28 28 0-03 0-07 
3) ಯೋಗೇರಿದ್ರಪ್ಪ ಬಿನ್‌ ಚಿನ್ನಪ್ಪ 28 29 27 28 28 0-03 0-07 
4) ಡಿ.ಹೆಚ್‌. ನಾಗೇಂದ್ರಪ್ಪ ಬಿನ್‌” ಬಸಪ 28 29 27 28 28 0-03 0-07 
ಹಟಿಹಾಳೆರ ಟ್ರ 
ಸ್ಪಂತ ಖುಷ್ತಿ 0-12 0-28 
8. ಡಿ.ಎಂ. ಮಹ೦ತಯ್ಸ್ಗ ಬಿನ್‌ ನಂಜಯ ಸ್ತಂತ 29/1 ಖುಷ್ತಿ 34 29/2ಸಿ 29/ 29/ 0-03 0-07 
9. ಡಿ.ಎಂ. ಮರುಳ ಸಿದ್ದಯ್ಯ ಬಿನ್‌ ರುದ್ರಯ ಸ್ತಂತ 29%/2ಎ ಖುಷ್ತಿ 29/2ಬಿ 29/3 29/2ಎ 29/2 0-03 0-07 
10, ದೇವೇಂದ್ರಯ ಬಿನ್‌ ಚನ್ನವೀರಯ್ಯ ಸ್ನಂತ 29/2ಬಿ ಮುಷ್ಠಿ 29/2ಸಿ 29/2ಎ 29/2ಬಿ 29/2ಬಿ 0-02 / 0-06 
11, ಡಿ.ಎಂ. ಮರುಳಸಿದ್ದಯ್ದ ಬಿನ್‌ ರುದ್ರಯ ಸ್ಪಂತ 29/2ಸಿ ಖುಷ್ತಿ 29/1 29/2ಬಿ 29/2ಸಿ 29/2ಸಿ 0-01 0-02 
12. ಡಿ.ಎಂ. ಶಿವಾನಂದಯ್ಗ ಬಿನ್‌ ವೀರಯ ಸ್ಪಂತ 29/3 ಖುಷಿ 29/2ಎ 28 29/5 29/5 0-03'/ 0-08 
13. ಡಿ.ಎಂ. ಮರುಳಸಿದ್ದಯ್ಯ ಬಿನ್‌ ರುದ್ರಯ್ಯ ಸ್ವಂತ 34/4ಎ ಖುಷ್ಕಿ 36 29 34/4ಬಿ 34/4ಎ 0-25 0-58 
34/4ಎ 
14. ಅಬ್ದುಲ್‌ ಮುನಾಫ್‌ ಬಿನ್‌ ಅಹ್ನದ್‌ಸಾಬ್‌ ಸ್ತಂತ 36/1 ಮುಷ್ಠಿ 36/2 34 36/1 36/1 0-20 0-50 
15. ರಜಾಕ್‌ ಸಾಬ್‌ ಬಿನ್‌ ಮಲ್ಲದ ಪಾಪಣ್ಣ ಸ್ಪಂತ 36/2 ಖುಷ್ತಿ ಚಾನಲ್‌ 36/1 36/2 36/2 0-02 -05 
16. |1) ನಾಗಮ್ಮ ಕೋಂ ದೊಡ್ಡಗುರುವಾ ಬೋವಿ ಸ್ವಂತ 21 ಖುಷ್ಕಿ ಗ್ರಾಮಗಳು 21 21/19 21 2-01 1-88 
ಚೀಲೂರು 
2) ಲಲಿತಮ್ಮ ಕೋಂ ಬಿ. ಜಯಪ್ಪ 
3) ರುದ್ರಪ್ಪ ದಿನ್‌ ರಾಮಪ ಚೀಲೂರು 
17. ದೇವೇಂದಪ ಬಿನ್‌ ಮೇದೂರಪ ಸ್ತಂತ 19/7ಎ ಖುಷ್ತಿ 19/7ಬಿ 19/6 19/7ಎ 21 0-02 0-05 
18. ಸೈಯದ್‌ ಗೌಸ ಸಾಬ್‌ ಬಿನ್‌ ಸೈಯದ್‌ ಬುಡೇನ್‌ ಸ್ವಂತ 19/7ಬಿ ಮುಷ್ಠಿ 18 19/7ಎ 19/7ಬಿ 21 0-02 / 0-07 
ಸಾಬ್‌ 
19. 1) ಜಿ. ಈಶ್ವರಪ್ಪ ಬಿ.ಎನ್‌. ಮೇಲಪ್ಪ ಸ್ವಂತ 18/ ಖುಷ್ಟಿ 18/5 19 18/1 ಗ್ರಾಮಗಡಿ 0-05 0-12 
2) ಸೈಯದ್‌ ಗೌಸ ಸಾಬ್‌ ಬಿನ್‌ ಸೈಯದ್‌ 0-03 0-07 
ಬುಡೇನ್‌ 0-08 0-19 
20. ಮಂಜುನಾಥ ಜಿ.ಆರ್‌. ಬಿನ್‌ ಗೊರಟ್ಟಿ ರುದ್ರಪ್ಪ ಸ್ತಂತ 18/2 ಖುಷ್ತಿ 18/6 18/5 18/2 ಗ್ರಾಮಗಡಿ 0-03 0-07 
21. 1) ಓಂಕಾರಮ್ಮ ಕೋಂ ಶ್ರೀನಿವಾಸ ಸ್ವಂತ 18/3ಎ ಮುಷ್ಠಿ ನಾಲಾ 18/6 18/3 ಗ್ರಾಮಗಡಿ 0-10 0-23 
2) ರಾಜಪ ಬಿನ್‌ ನಾರಾಯಣಪ್ಪ ಸ್ವಂತ 18/ಸಿ | ಖುಷ್ತಿ ನಾಲಾ 0-10 0-23 
೫9 ಮಂಜುನಾಥ ಜಿ.ಆರ್‌. ಬಿನ್‌ ಗೊರಟ್ಟಿರುದಪ್ಪ ಸ್ತಂತ 18/6 ಖುಷ್ತಿ 18/3 18/2 18/6 ಗ್ರಾಮಗಡಿ 0-01 0-02 
ಒಟ್ಟು | 7-25% 
ಒಟ್ಟು 7 ಎಕರೆ 25'/ ಗುಂಟೆ ಮಾತ್ರ (7-25'/) 
ಹಿ.ಆರ್‌. 259 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ. 





